ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1444 
2 ಸದಸ್ಕರ ಹೆಸರು 7%: ಶ್ರೀಸಿಎಂ. ಇಬ್ರಾಹಿಂ 
ರ po (ವಿಧಾನಸಭೆಯಿಂದ ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ .; 10-03-2022 
4 .ಉತ್ತರಿಸುವವರು : ಮುಖ್ಯಮಂತ್ರಿಗಳು 
3೫T - ತ್ತರ 


8 [ನಗರದ ವಾಣಷ್ಯ ಎನವಾಟನ 
ಕೇಂದ್ರ ಸ್ಥಳಗಳಲ್ಲಿ ಒಂದಾದ 
” | ಬಿವಿಕೆ ಅಯ್ಯಂಗಾರ್‌ ರಸ್ತೆ 
ಹಾಗೂ ಒಳರಸ್ತೆಗಳಲ್ಲಿ ನಿತ್ಯವೂ 
ಕೋಟ್ಯಾಂತರ " ರೂಪಾಯಿಗಳ 
ವಹಿವಾಟು ನಡೆಯುವ ರಸ್ತೆಯು 
ಹದಗೆಟ್ಟಿರುವುದು ' ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಸರ್ಕಾರ ತೆಗೆದು 
ಕೊಂಡಿರುವ ಕ್ರಮಗಳೇನು; 


ಾಗಳೂರು ನಗರದೆ`ವಾಣಿಜ್ಯ ವಹಿವಾಟಿನ ಕೇಂದ್ರ 
ಸ್ಥಳಗಳಲ್ಲಿ ಒಂದಾದ ಬಿವಿಕೆ ಅಯ್ಯಂಗಾರ್‌ ರಸ್ತೆಯಲ್ಲಿ ನೀರು 
ಸರಬರಾಜು / ಒಳಚರಂಡಿ ಕೊಳವೆ ಅಳವಡಿಸಲು 
ಬೆಂಗಳೂರು ಜಲಮಂಡಳಿಯು ರಸ್ತೆ ಕತ್ತರಿಸಿರುವುದರಿಂದ 
ಮತ್ತು ಬೃಹತ್‌ ನೀರುಗಾಲುವೆ ಶಾಖೆಯಿಲದ ನೀರುಗಾಲುವೆ 
ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿರುವುದರಿಂದ ರಸ್ತೆಯು 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. . 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 185 ಎಂಎನ್‌ವೈ 
2017, ದಿನಾಂಕ: 26.12.2017ರಲ್ಲಿ 2017-18ನೇ ಸಾಲಿನಲ್ಲಿ 
| ಜಿಂಗಳೂರಿಗೆ ವಿಶೇಷ ಮೂಲಭೂತ ಸೌಕರ್ಯಕ್ಕೆ ಬಂಡವಾಳ 
ಬೆಂಬಲ ಯೋಜನೆಯಡಿ ಒದಗಿಸಿರುವ ರೂ.2910 
ಕೋಟಿಗಳ: ' ಅನುದಾನದ ಅಡಿಯಲ್ಲಿ , ಕೈಗೊಳ್ಳುವ ಕೆಲವು 
ಕಾಮಗಾರಿಗಳ ಕ್ರಿಯಾ ಯೋಜನೆಗೆ, ಅನುಮೋದನೆ ನೀಡಿದ್ದು, 
ಸದರಿ ಆದೇಶದ. 'ಅನುಬಂಧ-2ರ “Tender SURE 
Rಂds” ಕ್ರಿಯಾಯೋಜನೆ ಪಟ್ಟಿಯ ಕ್ರಮ ಸಂಖ್ಯೆ 17 ರಲ್ಲಿ 
“BVK Iyengar Road -KG Road to Mysore Road” 
1.20. ಕಿ.ಮೀ ಉದ್ದದ ಕಾಮಗಾರಿಗೆ ರೂ.12.00 ಕೋಟಿಗಳ 
ಅನುದಾನವನ್ನು ನಿಗಧಿಪಡಿಸಲಾಗಿರುತ್ತದೆ. ' 


ತದನಂತರದಲ್ಲಿ, 2017-18ನೇ ಸಾಲಿನಲ್ಲಿ ವಿಶೇಷ 
ಮೂಲಭೂತ ಸೌಕರ್ಯಕ್ಕೆ ಬಂಡವಾಳ ಬೆಂಬಲ 
ಯೋಜನೆಯ ಅನುಬಂಧ-25 “Tender SURE 
ಔಂads” ಯೋಜನೆಯನ್ನು ಬೆಂಗಳೂರು ಸ್ಮಾರ್ಟ್‌ ಸಿಟಿ 
ಲಿಮಿಟೆಡ್‌ ವತಿಯಿಂದ ಅನುಷ್ಠಾನಗೊಳಿಸಲು ಸರ್ಕಾರವು 
ತೀರ್ಮಾನಿಸಿ, ಈ ಟೆಂಡರ್‌ ಶ್ಯೂರ್‌ ಯೋಜನೆಯನ್ನು 
ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ಸಂಸ್ಥೆಗೆ 
"| ವಹಿಸಲಾಗಿತ್ತು. 


2 


-2- 


| ಟೆಂಡರ್‌ ಶ್ಯೂರ್‌ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು 
ಉದ್ದೇಶಿಸಿದ್ದು, 2022-23ನೇ ಸಾಲಿನಲ್ಲಿ ಕೈಗೊಳ್ಳುವ 
“ಅಮೃತ ನಗರೋತ್ಥಾನ ಯೋಜನೆ” 


ಪ ಪನ ತಮ್ಯ್‌ರಸರ್‌ ರಸ್ತೆಯನ್ನು eA 


ಸೇರ್ಪಡೆಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 

ಸರ್ಕಾರದ "ಗಮನಕ್ಕೆ" ಬಂದಡೆ. 
ಬೆಂಗಳೂರು ನಗರದ 26- ಮುಖ್ಯ ರಸ್ಸೆಗಳನ್ನು ಹಾಗೂ 
ಗಾಂಧಿನಗರ ಪ್ರದೇಶದ 20 ಒಳ ರಸ್ತೆಗಳನ್ನು (ಒಟ್ಟು 31.00 
ಕಿಮೀ ಉದ್ದ) ಟೆಂಡರ್‌: ಶ್ಯೂರ್‌. "ಯೋಜನೆಯಡಿ 
ಅಭಿವೃ ದ್ಲಿಪಡಿಸ ಲು ಕ್ಯಗ್ತಿಕೊಳ್ಳಲಾಗಿದ್ದು. ಈ ಪೈಕಿ 19 
ಮುಖ್ಯ 'ರಕ್ತೆಗಳು ಹಾಗೂ ಗಾಂಧಿನಗರ ಪ್ರದೇಶದ 20 ಒಳ 
ರಸ್ತೆಗಳ (22.54 ಕಿಮೀ ಉದ್ದು) ಕಾಮಗಾರಿಗಳನ್ನು ; 
ಪೂರ್ಣಗೊಳಿಸಲಾಗಿರುತ್ತದೆ. 


ಸ್ನಾರ್ಟ್‌ —ಾ್‌ ಹಾಗೊ 
“ಟಿಂಡರ್‌ ಶ್ಯೂರ್‌” ಕಾಮಗಾರಿ 
ಹೆಸರಿನಲ್ಲಿ ಒಳರಸ್ತೆಗಳನ್ನು 
ಅಗೆಯಲಾಗಿದ್ದ, ಕಾಮಗಾರಿ 
ಮಾತ್ರ" ಪೂರ್ಣಗೊಳ್ಳದೆ 
ಇರುವುದರಿಂದ ಜನರ ಓಡಾಟಕ್ಕೆ 
| ತೊಂದರೆಯಾಗಿರುವುದು' 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸದರಿ 
ಕಾಮಗಾರಿಗಳನ್ನು . .ಯಾವಾಗ 
ಪೂರ್ಣಗೊಳಿಸಲಾಗುವುದು; ಈ 
ರೀತಿ ನಿಧಾನಗತಿಯ ಕಾಮಗಾರಿಗೆ 
ಕಾರಣಗಳೇಮ; 


ಪ್ರಸ್ತುತ ಸದರಿ ಟೆಂಡರ್‌ ಶ್ಯೂರ್‌ 
ಯೋಜನೆಯಡಿಯಲ್ಲಿ ಮುಖ್ಯ 'ಠಸೆ ಸೆಗಳಾದ (॥ ಸಿದ್ದಯ್ಯ 
ಫುರಾಣಿಕ ರಸ್ತೆ, (2) RSE 1ನೇ ಮುಖ್ಯ ರಸ್ತೆ, 
(3) ಕೆಂಪೇಗೌಡ ರಸ್ತೆ (4 ಪ್ಯಾಲೇಸ್‌ರಸ್ತೆ, 
(5) ಗುಬ್ಬಿತಶೋಟದಪ್ಪರ ಸ್ವೈ ( ಎನ್‌.ಆರ್‌ ರಸ್ತೆ ಮತ್ತು 
(7 ಕಲಾಸಿಪಾಳ್ಯ ಮುಖ್ಯ ರಸ್ತೆಗಳಲ್ಲಿ ಕಾಮಗಾರಿ 
ಪ್ರಗತಿಯಲ್ಲಿದ್ದು, ಸದರಿ ರಸೆಗಳಲ್ಲಿ ಜನರ ಓಡಾಟಕ್ಕೆ 
ಯಾವುದೇ ತೊಂದರೆಯಾಗದಂತೆ ಅಗತ್ಯ ಸುರಕ್ಷಿತ 
ಕ್ರಮಗಳನ್ನು ಕೈಗೊಂಡು ಕಾಮಗಾರಿ ನಿರ್ವಹಿಸಲಾಗುತ್ತಿದೆ. 
'ಸದರಿ ಕಾಮಗಾರಿಗಳನ್ನು ಜೂ ಜೂನ್‌-2022 ರ ಅಂತ್ಯಕ್ಕೆ 
| ಪೂರ್ಣಗೊಳಿಸಲು ಕ್ರಮ ವಹಿಸಲಾಗಿರುತ್ತದೆ. 


ಈ ಕೆಳಕಂಡ ಕಾರಣಗಳಿಂದಾಗಿ ಟೆಂಡರ್‌ ಶ್ಯೂರ್‌ 
ಕುಮಗಾರಿಗಳ ಪ್ರಗತಿಯು ವಿಳಂಬವಾಗಿರುತ್ತದೆ. 


1. ಕಾಮಗಾರಿ ನಿರ್ವಹಿಸಲು ಸಂಚಾರಿ ಹೊಲೀಸ್‌ 
: ಇಲಾಖೆ ವತಿಯಿಂದ ಹಂತ ಹಂತವಾಗಿ ಅನುಮತಿ 
ನೀಡಿದ್ದರಿಂದ; 


3 


y., 


3- 


2. ಟೆಂಡರ್‌ ಶ್ಯೂರ್‌ ಯೋಜನೆಯಡಿಯಲ್ಲಿ ರಸ್ತೆಯಲ್ಲಿ 
ಹಾಲಿ ಇರುವ. ಎಲ್ಲಾ: ಉಪಯುಕ್ತತೆಗಳಾದ 
. “ಒಳಚರಂಡಿ ಕೊಳವೆ ಮಾರ್ಗ, ಕುಡಿಯುವ ನೀರಿನ 
' ಕೊಳವೆ" ಮಾರ್ಗ, ವಿದ್ಯುಕ ಸಂಪರ್ಕಗಳನ್ನು 

ಚಾಲ್ತಿಯಲ್ಲಿಟ್ಟುಕೊಂಡು, ಯಾವುದೇ 
“ಹಾನಿಯಾಗದಂತೆ ಹೊಸದಾಗಿ: ಉಪಯುಕ್ತತೆಗಳನ್ನು 
ಅಳವಡಿಸಿದ ನಂತರ :: ಜೋಡಣೆ, ಮಾಡಲು 
ಅನುವಾಗುವಂತೆ ಸಂಬಂಧಪಟ್ಟ: ಇಲಾಖೆ 
ಗಳೊಂದಿಗೆ '' ಸಮನ್ನಯ .. . ಸಾಧಿಸಿಕೊಂಡು 
ನಿರ್ವಹಿಸಲು ವಿಳಂಬ ಉಂಟಾಗಿರುತ್ತದೆ; 


3. ಪ್ರಸ್ತಾಪಿತ ರಸ್ತೆಗಳಲ್ಲಿ ಅತಿಯಾದ ವಾಹನ ಸಂಚಾರ 
ದಟ್ಟಣೆ ಮತ್ತು ಪಾದಚಾರಿಗಳ ಸಂಚಾರ 
ದಟ್ಟಣೆಯಿಂದಾಗಿ ಬಹುತೇಕ ಕಾಮಗಾರಿಗಳನ್ನು 
ರಾತ್ರಿ ವೇಳೆಯಲ್ಲಿಯೇ ನಿರ್ದಿಷ್ಟ ಸಮಯದಲ್ಲಿಯೇ 
ನಿರ್ವಹಿಸುವ ಬೇಕಾಗಿದ್ದುದರಿಂದ; 


ಬೆಂಗಳೂರು ಸ್ಮಾರ್ಟ್‌ .ಸಿಟಿ ಲಿಮಿಟೆಡ್‌ ವತಿಯಿಂದ 
ಟೆಂಡರ್‌ ಶ್ಯೂರ್‌ ಮಾದರಿಯಂತೆ 32 ರಸ್ತೆಗಳನ್ನು 
ಕೈಗೆತ್ತಿಕೊಳ್ಳಲಾಗಿದ್ದು, 28 ರಸ್ತೆಗಳು ಪೂರ್ಣಗೊಂಡಿರುತ್ತವೆ. 
ಉಳಿದ ರಸ್ತೆಗಳ ಕಾಮಗಾರಿಗಳನ್ನು ಮಾರ್ಚ್‌ 2022ರ 
ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು. ಸದರಿ ರಸ್ತೆಗಳ 
ಕಾಮಗಾರಿಯನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು 
ನಿಗಮ ನಿಯಮಿತ, ಬೆಂಗಳೂರು ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ, ಬಿ.ಎಸ್‌.ಎನ್‌.ಎಲ್‌, 
ಕಿ.ಏ.ಟಿ.ಸಿ.ಎಲ್‌ ಹಾಗೂ ಇತರೆ ಇಲಾಖೆಗಳ ಹಾಲಿ ಇರುವ 
ಸೇವಾ ಉಪಯುಕ್ತತೆಗಳನ್ನು ಉಳಿಸಿಕೊಂಡು ಹೊಸ ಸೇವಾ 
ಉಪಯುಕ್ತತೆಗಳನ್ನು . ಅಳವಡಿಸುವಗ . ತೊಂದರೆ 
ಉದ್ಭವಿಸಿರುತ್ತದೆ. ಈ ಕಾರಣದಿಂದ ಕಾಮಗಾರಿ 
ಪೂರ್ಣಗೊಳಿಸಲು ವಿಳಂಬವಾಗಿರುತ್ತದೆ. 


«4 


ಇ'Tಪಾದಜಾರಿ ಮಾರ್ಗಗಳ ಟೆಂಡರ್‌ "ಶ್ಯೂರ್‌ ಯೋಜನೆಯಡಿ ಅಭಿವೃದ್ಧಿ] 

ಅತಿಕ್ರಮಣದಿಂದ ಒಳಚರಂಡಿ | ಪಡಿಸಿರುವ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗಗಳ 
ವ್ಯವಸ್ಥೆ ಮತ್ತು *- ಕುಡಿಯುವ | ಅತಿಕ್ರಮಣದಿಂದ ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ 
ನೀರಿನಂತಹ . ಮೂಲ | ನೀರಿನಂತಹ ಮೂಲ ಸೌಕರ್ಯಗಳ ನಿರ್ವಹಣೆಗೆ ಕೊರತೆ 
ಸೌಕರ್ಯಗಳ . ನಿರ್ವಹಣೆಗೆ | ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಕೊರತೆ ' ಉಂಟಾಗಿರುವುದು. 
'ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? . 

Lo L | 

ಸಂಖ್ಯೆ: ನಅಇ 107 ಎಂಎನ್‌ವೈ 2022 (ಇ) ed 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


